ಕರ್ನಾಟಿಕ ವಿಧಾನ ಪರಿಷತ್ತು 


774 


ಸದಸ್ಯರ ಹೆಸರು 


| ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸಳೀಯ ಸಂಸ್ಥೆಗಳ 


| ಕ್ಷೇತು 


ಉತ್ತರಿಸುವ ದಿನಾಂಕ 


26.07.2೦19 


ಉತ್ತರಿಸುವ ಸಚಿವರು 


' ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
| ತಂತ್ರಜ್ಞಾನ ಸಚಿವರು. 


| 


ಜನದಟ್ಟಣೆ ಹೆಚ್ಚಾಗಿದ್ದ ವೀರು, 
ವಿದ್ಯತ್‌ ವಾಹನ ದಟ್ಟಿಣೆ ಹಾಗೂ 


| ಇನ್ನಿತರೆ ಸಮಸ್ಯೆಗಳು 
ಉಲ್ಬಣಗೊಂಡಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ: 


RE ಪ್ರಶ್ನೆಗಳು ] ಉತ್ತರಗಳು i 
ಅ) ಮಾಹಿತಿ ತಂತ್ರಜ್ಞಾನವು | ಹೌದು. 
ಬೆಂಗಳೂರಿನಲ್ಲಿಯೇ 
ಕೇಂದ್ರೀಕೃತವಾಗಿಯ್ದ, ಇದರಿಂದ 


ಆ) ರಾಜ್ಯದ ಉತ್ತರ ಬಾಗದಲ್ಲಿ ಈ 
| ತಂತ್ರಜ್ಞಾನದ ಪಾರ್ಕ್‌ಗಳನ್ನು ಸ್ಥಾಜಿಸಿ 
| ಮೂಲಭೂತ ಸೌಕರ್ಯಗಳನ್ನು 
ಒದಗಿಸುವಲ್ಲಿ ಸರ್ಕಾರದ ನಿಲುವೇನು: 


ಇ) ಈ ತಂತ್ರಜ್ಞಾನದ ಉದ್ಯೋಗವನ್ನು 


ರಾಜ್ಯದ ಉತ್ತರ ಭಾಗದ 
ಉತ್ತೇಜಕವಾದ ಜಿಲ್ಲೆಗಳಿಗೆ 
ವಿಕೇ೦ದ್ರಿಕರಿಸುವುದರಿಂದ 

ಬೆಂಗಳೂರಿಗೆ ಒತ್ತಡ 
ಕಡಿಮೆಯಾಗುವುದರೊಂದಿಗೆ ರಾಜ್ಯದ 
ಇತರ ಭಾಗಗಳ ಸಮತೋಲನ 


ಬೆಳವಣಿಗೆಗೆ ಸರ್ಕಾರ ಏನು 
| ಕೈಗೊಂಡಿದೆ: 


ಕ್ರಮ 


ರಾಜ್ಯದ ಉತ್ತರ ಭಾಗದಲ್ಲಿ ಸರ್ಕಾರದ ವತಿಯಿಂದ 
ಈಗಾಗಲೇ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಹಾಗೂ ಸರ್ಕಾರದ 
ಅಧೀನ ಸಂಸ್ಥೆಯಾದ ಕಿಯೋನಿಕ್ಸ್‌ ವತಿಯಿಂದ ಕಲಬುರ್ಗಿ ಜಿಲ್ಲೆಯಲ್ಲಿ 
ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ಗಳನ್ನು ಸ್ಥಾಪಿಸಲಾಗಿದ್ದು, 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿರುತ್ತದೆ. 


ಬಾಗದ ಉತ್ತೇಜಕವಾದ ಜಿಲ್ಲೆಗಳಿಗೆ ವಿಕೇಂದ್ರಿಕರಿಸುವುದರಿಂದ 
ಬೆಂಗಳೂರಿಗೆ ಒತ್ತಡ ಕಡಿಮೆಯಾಗುವುದರೊಂದಿಗೆ ರಾಜ್ಯದ ಇತರ 
ಭಾಗಗಳ ಸಮತೋಲನ ಬೆಳವಣಿಗೆಗಾಗಿ ಸರ್ಕಾರವು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಂಡಿರುತ್ತದೆ:- 


1 ಈಗಾಗಲೇ ಹುಬ್ಮಳ್ಳಿಯಲ್ಲಿ ಹಾಗೂ ಕಲಬುರ್ಗಿಯಲ್ಲಿ ಮಾಹಿತಿ 
ತಂತ್ರಜ್ಞಾನ ಪಾರ್ಕ್‌ ಗಳನ್ನು ಸ್ಥಾಪಿಸಲಾಗಿದೆ. 


2 ಕಿಯೋನಿಕ್ಸ್‌ ವತಿಯಿಂದ ಮಾಹಿತಿ ತಂತ್ರಜ್ಞಾನ ಕ್ಲೇತ್ರದಲ್ಲಿ 
ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲು 
ಹಾಗೂ ಉದ್ದಿಮೆದಾರರನ್ನಾಗಿ ಮಾಡಲು ವಿವಿಧ ರೀತಿಯ 
ಕಂಪ್ಯೂಟರ್‌ ತರಬೇತಿಯನ್ನು ನೀಡಲಾಗುತ್ತಿದೆ. 


3) ಉತ್ತರ ಕರ್ನಾಟಕದ ಧಾರವಾಡ, ಬೆಳಗಾವಿ, ಕಲಬುರ್ಗಿ, 
ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಸೃಂತ 
ಉದ್ಯಮಶೀಲತೆ ಆರಂಬಿಸಲು ಸದರಿ ಜಿಲ್ಲೆಗಳ ಆಯ್ದ 


ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ನ್ಯೂ ಏಜ್‌ ಇನ್‌ಕುಬೇಷನ್‌ 
ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 


4 


Ru 


ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವಬಿದ್ಯಾಲಯದ ಸಹಯೋಗದೊಂದಿಗೆ 
ಟ್ರೀ ನ್‌ ದಿ ಟ್ರೇನರ್‌ ಹಾಗೂ  ಕೆಪ್ಯಾಸಿಟಿ ಬಿಲ್ಲಿಂಗ್‌ 
| ಕಾರ್ಯಕ್ರಮಗಳನ್ನು ಕಲಬುರ್ಗಿ, ರಾಯಚೂರು, ಬಳ್ಳಾರಿ ಮತ್ತು 
ಬೀದರ್‌ ಜಿಲ್ಲೆಗಳಲ್ಲಿ ನಡೆಸಲಾಗುತ್ತಿದೆ. 


i 5 ಇದಲ್ಲದೆ, ಮಾಹಿತಿ ತಂತ್ರಜ್ಞಾನ ಉದ್ದಿಮೆಗಳನ್ನು ಸ್ಮಾಪಿಸುವ 


ಈ ಮಾಯಿತಿ ತಂತ್ರಜ್ಞಾನ ಉದ್ಯೋಗವನ್ನು ರಾಜ್ಯದ ಉತ್ತರ 


ಉದ್ದಿಮೆದಾರರಿಗೆ, ಸರ್ಕಾರವು ಘೋಷಿಸಿರುವ 4 ವಿಡಿಯೆ ಈ” 


ಕೆಳಕಂಡ ಸೌಲಭ್ಯಗಳನ್ನು ಒದಗಿಸಲಾಗಿದೆ:- | 


ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಹೊರವಲಯದಲ್ಲಿ 

ಉದ್ಯೋಗ ಉತ್ತೇಜನಾಧಾರಿತ ಭೂ ಹಂಚಿಕೆ. 

ಆ) 5!ಗಟp ಕಂಪನಿಗಳನ್ನು ಪ್ರಾರಂಬಿಸಲು ಅವಕಾಶಗಳು. 

ಇ) ಏಕ ಗವಾಕ್ಲಿಯಾಗಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ; 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 

ಈ) ಕರ್ನಾಟಕ ಕೈಗಾರಿಕಾ ಉದ್ಯೋಗ, ಆದೇಶ ನಿಯಮ (Standing 
orders) 1946ರನ್ವಯ IT/ITEs/Knowledge/Startups 
ಕೈಗಾರಿಕೆಗಳಿಗೆ ವಿನಾಯ್ತಿ. 

ಉ) IT/TEs/Startups/Animation/Gaming/Computer 

Graphics/Telecom/BPO/KPO ಹಾಗೂ ಇತರೆ ಜ್ಞಾನಾಧಾರಿತ 
ಉದ್ದಿಮೆಗಳನ್ನು ಅವಶ್ಯಕ ಸೇವೆಗಳಿಗಾಗಿ ಪರಿಗಣನೆ. 


| ಊ) ಪಿ.ಎಫ್‌ ಹಾಗೂ ಇ.ಎಸ್‌.ಐ. ವಂತಿಗೆಯ ಹಿಂಪಾವತಿ. 

ಖಯ) ವಿದ್ಯುತ್‌ಚ್ಮಕ್ತಿ ದರದಲ್ಲಿ ರಿಯಾಯಿತಿ. 
ಎ) ಸ್ಕ್ಯಾ೦ಪ್‌ ಶುಲ್ಕದಲ್ಲಿ ವಿನಾಯಿತಿ. 

ಈ) ಇಂತಹ ವಿಕೇಂದ್ರಿಕರಣದಿಂದ | ಹೌದು. 

ರಾಜ್ಯದ ಹಿಂದುಳಿದ ಭಾಗವನ್ನು | 

| ಅಭಿವೃದ್ಧಿಪಡಿಸುವುದರೊಂದಿಗೆ 

ಸ್ನಳೀಯ ಜನರಿಗೆ ಉದ್ಯೋಗದ 

ಅವಕಾಶ ದೊರಕಿಸುವುದ ರೊಂದಿಗೆ 

ಜನರ ಆರ್ಥಿಕ ಮಟ್ಟವನ್ನು 

ಸುಧಾರಿಸುವ ಬಗ್ಗೆ ಸರ್ಕಾರ 

ಯೋಚಿಸಿದೆಯೇ: 


ಉ) ಹಾಗಿದ್ದಲ್ಲಿ, ಇದರ ರೂಪುರೇಷಗಳ 
ಬಗ್ಗೆ ಮಾಹಿತಿಯನ್ನು ಒದಗಿಸುವುದು? 


| ಸ್ಥಳೀಯ ಜನರಿಗೆ ಉದ್ಯೋಗದ ಅವಕಾಶ ದೊರಕಿಸುವುದರೊಂದಿಗೆ 


ರಾಜ್ಯದ ಹಿಂದುಳಿದ ಭಾಗವನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ 


ಜನರ ಆರ್ಥಿಕ ಮಟ್ಟಿವನ್ನು ಸುಧಾರಿಸುವ ಬಗ್ಗೆ ಸರ್ಕಾರವು 
ರಾಜ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಈ ಕೆಳಕಂಡ 
ನೀತಿಗಳನ್ನು ಜಾರಿಗೆ ತಂದಿದೆ:- 


1 2014 ನೇ ವರ್ಷದಲ್ಲಿ ಐಟಿ, ಐಟಿಇಎಸ್‌, ಇನ್ನೋವೇಷನ್‌ 
ಇನೈಂಟಿವ್ಸ್‌ (ಖ4) ನೀತಿ, 


2015 ನೇ ವರ್ಷದಲ್ಲಿ ಕರ್ನಾಟಕ ಸ್ಫಾರ್ಟ್‌ಅಪ್‌ ವೀತಿ | 


2017 ನೇ ವರ್ಷದಲ್ಲಿ ಕರ್ನಾಟಕ ಎಲೆಕ್ಟ್ಯಾವಿಕ್ಸ್‌ ಸಿಸ್ಫಮ್‌ | 
ಡಿಸೈನ್‌ ಮತ್ತು ಮ್ಯಾನುಫ್ಯಾಕ್ಟರಿ೦ಗ್‌ ಮೀತಿ 


2017 ನೇ ವರ್ಷದಲ್ಲಿ ಕರ್ನಾಟಕ ಅವಿಮೇಷನ್‌, ವಿಷ್ಯುವಲ್‌ | 
ಎಫೆಕ್ಟ್‌, ಗೇಮಿಂಗ್‌ & ಕಾಮಿಕ್ಸ್‌ ನೀತಿ. 


ಸ೦ಖ್ಯೆ: ಐಟಿಬಿಟೆ 21 ಎಲ್‌ಸಿಎಂ೦ 2019 


J 


(ಡಾ Sd i ಸಿ.ಎನ್‌) 
ಉಪ ಮುಖ್ಯಮಂತಿ ಹಾಗೂ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು. 


